ಕರ್ನಾಟಕ ವಿಧಾನ ಪರಿಷತ್ತು 


= 


ಕಂಪನಿ ಅಥವಾ ವ್ಯಕ್ತಿಗೆ ಗುತ್ತಿಗೆ 
ನೀಡಲಾಗಿದೆ; (ಪೂರ್ಣ ಮಾಹಿತಿ 
ನೀಡುವುದು): 


1 ಚುಕ್ಕೆ ಗುರುತಿನ ಪಶ್ನೆ ಸಂಖ್ಯೆ 696 

2. ಸದಸ್ಯರ ಹೆಸರು ಶ್ರೀ ಗೋವಿಂದರಾಜು 
3. ಉತ್ತರಿಸಬೇಕಾದ ದಿನಾಂಕ 22-02-2022 

4. ಉತ್ತರಿಸುವ ಸಚಿವರು ಸಹಕಾರ ಸಚಿವರು 

3 ಕೋರಿರುವ ಮಾಹಿತಿ ಉತ್ತರಗಳು 

ಅ) ರಾಜ್ಯ ಉಗ್ರಾಣ ನಿಗಮದ ವತಿಯಿಂದ ನಿಗಮವು 1958 ನೇ ಸಾಲಿನಿಂದ ಪ್ರಾರಂಭಿಸಿ, ರಾಜ್ಮಾದ್ಯಂತ ವಿವಿಧ 
ರಾಜ್ಯದಲ್ಲಿ ಎಷ್ಟು ಉಗ್ರಾಣಗಳನ್ನು ನಿರ್ಮಾಣ ಸಾಮರ್ಥ್ಯದ ಒಟ್ಟು 729 ಉಗ್ರಾಣಗಳನ್ನು ನಿರ್ಮಾಣ ಮಾಡಿದ್ದು, ಉಗ್ರಾಣ 
ಮಾಡಲಾಗಿದೆ: , ಚಟುವಟಿಕೆಗಳನ್ನು ನಿರ್ವಹಿಸಲಾಗುತ್ತಿರುತ್ತದೆ. 

ಆ) ಇದರಲ್ಲಿ ಕೇಂದ್ರ "ಕೃಷ ವಿಕಾಸ]ಕೌಂದ್ರ ಸರ್ಕಾರದ ರಾಷ್ಟ್ರೀಯ"`ಕೃ೩ಿ ವಿಕಾಸ ಯೋಜನೆ ಅಡಿಯಲ್ಲಿ 
ಯೋಜನೆಯಡಿ ನಿರ್ಮಾಣಗೊಂಡಿರುವ | ರಾಜ್ಯದ 9೨ ಜಿಲ್ಲೆಗಳಲ್ಲಿ 12 ಉಗ್ರಾಣಗಳನ್ನು ಶೇ 100 ರಷ್ಟು RW |: 
ಉಗ್ರಾಣಗಳ ಸಂಖ್ಯೆ ಎಷ್ಟು ರಾಜ್ಯ| ಅನುದಾನದಡಿಯಲ್ಲಿ ನಿರ್ಮಾಣ. ಮಾಡಿ ರೈತರ ಸೇವೆಗೆ 
ಸರ್ಕಾರದಿಂದ ನಿರ್ಮಾಣ ಗೊಂಡಿರುವ | ಸ್ಥಮರ್ಪಿಸಲಾಗಿರುತದೆ. 4 
ಉಗ್ರಾಣಗಳೆಷ್ಟು; ರಾಜ್ಯ ಸರ್ಕಾರದ ಅನುದಾನದಿಂದ ಯಾವುದೇ ಉಗ್ರಾಣ 

ನಿರ್ಮಾಣವಾಗಿರುವುದಿಲ್ಲ. R್ಜಳಳY ಅಡಿಯಲ್ಲಿ ಕೇಂದ್ರ ಸರ್ಕಾರದ 25% 
ಹಾಗೂ 75% ನಬಾರ್ಡ್‌ ಆರ್ಥಿಕ ಸಾಲದೊಂದಿಗೆ 176 ಉಗ್ರಾಣಗಳನ್ನು 
ನಿರ್ಮಿಸಲಾಗಿರುತ್ತದೆ. 
ಕ್ರ ಯೋಜನೆ ಪೂರ್ಣಗೊಂಡಿರುವ 
Kk ಉಗ್ರಾಣಗಳು 
WIF & NWS — 2013-14 43 | 
WIF & NWS — 2014-15 41 
WIF & NWS — 2015-16 | 
ಒಟ್ಟು 
w 
ಒಟ್ಟಾರೆಯಾಗಿ ನಿಗಮವು RDF, GBRY, NIDA(PEG), AGRI BUDGET, 
AND WIF & NWS, ಯೋಜನೆಯಡಿಯಲ್ಲಿ ಮತ್ತು RKvY 100% 
ಅನುದಾನ ಯೋಜನೆಯಡಿಯಲ್ಲಿ 12 ಉಗ್ರಾಣಗಳು ಮತ್ತು 25% 
ಅನುದಾನದಡಿಯಲ್ಲಿ (75% ನಬಾರ್ಡ್‌ ಸಾಲ) 176 ಉಗ್ರಾಣಗಳನ್ನು 
ಸೇರಿದಂತೆ, ಒಟ್ಟು 729 ಉಗ್ರಾಣಗಳನ್ನು "ರಾಜ್ಯಾದ್ಯಂತ ನಿರ್ಮಿಸಿರುತ್ತದೆ. 
ಈ ನಿಗಮಗಳಲ್ಲಿ`ಅವ್ಯವಹಾರವಾಗಿರುವುದು"] ಮೇಲ್ಕಂಡ ನಿರ್ಮಾಣ" ಕಾಮಗಾರಿಗಳಲ್ಲಿ” `ಯಾವುಡೇ```ಅಷ್ಕವಹಾರ 

ಇ) | ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಆಗಿರುವುದಿಲ್ಲ. s | 
ಬಂದಿದ್ದರೆ ಯಾವ ಕ್ರಮ ಕೈಗೊಳ್ಳಲಾಗಿದೆ ; f 
"ಉಗ್ರಾಣಗಳ ನಿರ್ಮಾಣಕ್ಕಾಗಿ ಯಾವ್‌ಗುತ್ತಿಗೆದಾರರ”ವಿವರಗಳು" ವವ ನ್‌್‌ 


1. RKVY 100% ಅನುದಾನ 12 ಉಗ್ರಾಣಗಳು- 
ಎನ್‌.ಕೆ. ಸೋಮಶೇಖರಪ್ಪ(ದಾವಣಗೆರೆ), 
ರವೀಂದ್ರನಾಥ್‌(ಬೆಂಗಳೂರು), ಎಸ್‌. 
ಸಿದ್ಧೆನಗೌಡ(ರಾಯಚೂರು), ಮುರಳಿ ಎಂ. 
ಗೌರ್‌(ಯಾದಗಿರಿ) ಹಾಗೂ ಮೆ। ಬಾಲಾಜಿ 
ಬಿಲ್ಲರ್‌(ಬೆಂಗಳೂರು) 

WIF & NWS -2013-14- 

ಎನ್‌.ಕೆ. ಸೋಮಶೇಖರಪ್ಪ(ದಾವಣಗೆರೆ), 

ರವೀಂದ್ರನಾಥ್‌ (ಬೆಂಗಳೂರು), ಮನೋಹರ(ಹಾಸನ). 
ಮಲ್ಲಿಕಾರ್ಜುನಯ್ಯ(ಬೆಂಗಳೂರು) ಹಾಗೂ ಮೆ। ಬಾಲಾಜಿ 
ಬಿಲ್ಡರ್ಸ್‌ (ಬೆಂಗಳೂರು), ಜಿ.ಎಂ. ರಾಘವೇಂದ್ರ(ತುಮಕೂರು) 


3. WIF &NWS —2014-15- | 
ಎನ್‌.ಕೆ. ಸೋಮಶೇಖರಪ್ಪ(ದಾವಣಗೆರೆ), 
ರವೀಂದ್ರನಾಥ್‌ (ಬೆಂಗಳೂರು), ಮನೋಹರ(ಹಾಸನ 
ಮಲ್ಲಿಕಾರ್ಜುನಯ್ಯ(ಬೆಂಗಳೂರು) ಹಾಗೂ ಮೆ। SR 
ಬಿಲ್ಲರ್‌(ಬೆಂಗಳೂರು), ಜಿ.ಎಂ. ರಾಘವೇಂದ್ರ(ತುಮಕೂರು) 


4. WIF &NWS—2015-16- 
ಮೆ॥ ಸೋಮ ಎಂಟರ್‌ಪ್ರೈಸಸ್‌ (ಬೆಂಗಳೂರು) 


ಉ) 


ಗುತ್ತಿಗೆ ಪಡೆದವರು`ನಿಗರತ `ಅವಧೆಯೊಳಗೆ 
ಕಾಮಗಾರಿಯನ್ನು 
ಪೂರ್ಣಗೊಳಿಸಿರುತ್ತಾರೆಯೇ; 


RKVY ಯೋಜನೆಯಡಿಯಲ್ಲಿ ಸಂಬಂಧಿಸಿದಂತೆ WF & NWS - 
2015-16 ಸಾಲಿನಲ್ಲಿ ಕೈಗೊಂಡ ಒಟ್ಟು 163 ಉಗ್ರಾಣ ಕಾಮಗಾರಿಗಳ ಪೈಕಿ 
86 ಉಗ್ರಾಣಗಳ ಕಾಮಗಾರಿ ಪೂರ್ಣಗೊಂಡಿರುತ್ತವೆ. ಉಳಿದಂತೆ 77 
ಉಗ್ರಾಣಗಳ ಕಾಮಗಾರಿ ಅಪೂರ್ಣಗೊಂಡಿರುತ್ತವೆ. ಈ ಯೋಜನೆಗೆ 
ಸೀಮಿತಗೊಂಡಂತೆ ಸದರಿ ಯೋಜನೆಯನ್ನು ಪೂರ್ಣಗೊಳಿಸಲು 9 
ತಿಂಗಳು ಕಾಲಾವಧಿ ನಿಗದಿ ಪಡಿಸಿದ್ದು, ಯೋಜನೆಯನ್ನು ನಿಗದಿತ 
ಅವಧಿಯಲ್ಲಿ  ಪೂರ್ಣಗೊಳಿಸಿರುವುದಿಲ್ಲ. ಉಳಿದಂತೆ RKಳY 
ಯೋಜನೆಯಡಿಯಲ್ಲಿ ಕೈಗೊಂಡ ಕಾಮಗಾರಿಗಳು ನಿಗದಿತ ಅವಧಿಯಲ್ಲಿ 
ಪೂರ್ಣಗೊಂಡಿರುತ್ತವೆ. 


ಊ) 


ಕಾಮಗಾರಿಗಳು '` ವಿಳಂಭವಾಗಿರುವುದರ08 TWF & NWS 2015-16 ಸಾಲಿನ ಯೋಜನೆಯ ಅನುಷ್ಠಾನದ 


ಸರ್ಕಾರಕ್ಕೆ ನಷ್ಟವುಂಟಾಗಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ, ಈ 


ಬಗ್ಗೆ ಸರ್ಕಾರ ಕೈಗೊಂಡ ಕ್ರಮಗಳೇನು 9 


ತಾ 


ವಿಳಂಭದಿಂದಾಗಿ ನಿಗಮಕ್ಕೆ ಆರ್ಥಿಕ ನಷ್ಟವಾಗಿರುವುದು ಸರ್ಕಾರದ ಗಮನಕ್ಕೆ 
ಬಂದಿರುತ್ತದೆ. ಇದಕ್ಕೆ ಇಂಬಂದಿಸಿದಂತೆ ಯೋಜನೆಯ ಅನುಷ್ಠಾನದ 
ಸಮಯದಲ್ಲಿ ನಿಯಮಗಳನ್ನು ಉಲ್ಲಂಘಿಸಿದ ಅಧಿಕಾರಿಗಳ ಮೇಲೆ 
ಕ್ರಮವನ್ನು ಕೈಗೊಳ್ಳುವ ವಿಷಯ ಪರಿಶೀಲನೆಯಲ್ಲಿರುತ್ತದೆ. 

ನಿಗಮವು ಸರ್ಕಾರದ ಅನುಮೋದನೆಯಂತೆ W।F & NWS-2015-16 & 


RIDF-XXil ಯೋಜನೆಯಡಿಯಲ್ಲಿ 60 ಕೇಂದ್ರಗಳಲ್ಲಿ 11.14 ಲಕ್ಷ ಮೆ.ಟನ್‌ 
ಸಾಮರ್ಥ್ಯದ ಉಗ್ರಾಣಗಳು ಮತ್ತು ನಿಗಮದ ಹಾಲಿ ಇರುವ ಹಳೆಯ 89 
ಉಗ್ರಾಣ ಕೇಂದ್ರಗಳಿಗೆ ಮೂಲಭೂತ ಸೌಕರ್ಯ ಕಾಮಗಾರಿಗಳನ್ನು 
ಅನುಷ್ಠಾನಗೊಳಿಸಲು ಒಟ್ಟು ಮೊತ್ತ ರೂ. 795.97 ಕೋಟಿಗಳಲ್ಲಿ 9 ತಿಂಗಳ 
ಅವಧಿಯಲ್ಲಿ ಪೂರ್ಣಗೊಳಿಸುವ ಷರತ್ತಿನೊಂದಿಗೆ ಮೆ॥ ಸೋಮ ಎಂಟರ್‌ 
ಪ್ರೈಲಿ ರವರಿಗೆ ದಿನಾಂಕ: 17.05.2016 ರಂದು ಕಾರ್ಯಾದೇಶ 
ನೀಡಲಾಗಿರುತ್ತದೆ. 

ಗುತ್ತಿಗೆದಾರರು ಯೋಜನೆಯನ್ನು ಸ್ಥಗಿತಗೊಳಿಸಿ ದಿನಾಂಕ : 28.01.2019 
ರಂದು ಮಧ್ಯಸ್ಥಿತಿಕೆ ಪ್ರಕರಣ ದಾಖಲು ಮಾಡಿರುತ್ತಾರೆ. ಪ್ರಸ್ತುತ ಮಧ್ಯಸ್ಥಿಕೆ 
ಪ್ರಕರಣದ ತೀರ್ಪು ದಿನಾಂಕ : 10.06.2021 ರಂದು ಗುತ್ತಿಗೆದಾರರ 
ಪರವಾಗಿ ನೀಡಿದ್ದು, ಇದನ್ನು ನಿಗಮವು ವಾಣಿಜ್ಯ ನ್ಯಾಯಾಲಯದಲ್ಲಿ 
ಪ್ರಶ್ನಿಸಿದ್ದು, ಮಧ್ಯಸ್ಥಿಕೆ ನ್ಯಾಯಾಧೀಕರಣದ ತೀರ್ಪಿಗೆ ತಡೆಯಾಜ್ಞೆ | 
ನೀಡಿರುತ್ತದೆ. ಪ್ರಕರಣದ ವಿಚಾರಣೆ ಬಾಕಿ ಇರುತ್ತದೆ. 

ಮೇಲಿನ ಯೋಜನೆ ಅನುಷ್ಠಾನಗೊಳ್ಳುವ ಸಮಯದಲ್ಲಿ ಸೂಕ್ತ ಜಮೀನಿನ 
ಕೊರತೆಯಿಂದ ಪ್ರಸ್ತುತ 9.24 ಲಕ್ಷ ಮೆ.ಟನ್‌ ಉಗ್ರಾಣಗಳು ಮಾತ್ರ 
ನಿರ್ಮಾಣಗೊಳ್ಳುತ್ತಿದ್ದು, ಅದರ ಪರಿಷ 'ತ ಅಂದಾಜು ರೂ. 862.37 ಕೋಟಿ 
ಆಗಿರುತ್ತದೆ. ಅದರ ಜೊತೆಗೆ ಆರ್ಬಿಟ್ರೇಷನ್‌ ಅವಾರ್ಡ್‌ನಂತೆ 
ಗುತ್ತಿಗೆದಾರರಿಗೆ ಹೆಚ್ಚುವರಿ ಮೊತ್ತವನ್ನು ಪಾವತಿಸಬೇಕಾಗಿರುತ್ತದೆ. ಈ 
ಹಿನ್ನಲೆಯಲ್ಲಿ ಅಗತ್ಯವಿರುವ ಹೆಚ್ಚುವರಿ ಅನುದಾನ ರೂ.376.54 ಕೋಟಿಗಳ 
ಆರ್ಥಿಕ ನೆರವನ್ನು ಪಡೆದು ಅಪೂರ್ಣಗೊಂಡಿರುವ ಕಾಮಗಾರಿಗಳನ್ನು 
ಪೂರ್ಣಗೊಳಿಸುವ" ಬಗ್ಗೆ ಪರಿಶೀಲಿಸಲಾಗುತ್ತಿದೆ. 


No. CO 20 WHC 2022 


AT. ig 


(ಎಸ್‌. ಟಿ. ಸೋಮಶೇಖರ್‌) 
ಸಹಕಾರ ಸಚಿವರು 


